ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 393 


ಉತ್ತರಿಸಬೇಕಾದ ದಿನಾಂಕ 


17.07.2019 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಪ್ರಶ್ನೆ 
ರಾಜ್ಯದಲ್ಲಿರುವ 
ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ 
ಎಷ್ಟು; 


ಮೈಸೂರು ಮತ್ತು 
ಚಾಮರಾಜನಗರ 
ಜಿಲ್ಲೆಗಳಲ್ಲಿರುವ ಕ್ರೀಡಾ 
ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ 
ಎಷ್ಟು; 


— 


ಮಹಿಳೆಯರಿಗಿರುವ ವಿದ್ಯಾರ್ಥಿ 
ನಿಲಯಗಳೆಷ್ಟು? 


ಕ್ರೀಡೆಗೆ ಪ್ರೋತ್ಸಾಹ ನೀಡುವ 
ಕ್ರೀಡಾ 
ನಿಲಯಗಳನ್ನು 
ಸರ್ಕಾರ 


ಉದ್ದೇಶದಿಂದ 
ವಿದ್ಯಾರ್ಥಿ 
ಸ್ಥಾಖಿಸಲು 
ಕ್ಯಗೊಳ್ಳುವುದೇ? 
ಮೈಎಸ್‌ ಡಿ-/22/2019 


ಕ್ರೀಡಾ 


2 | ಅದರಲ್ಲಿ ಪುರುಷರಿಗೆ ಮತ್ತು 


: ಶ್ರೀ ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 

: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪ೦ಚಾಯರ್‌ 
ರಾಜ್‌ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು. 


ಉತ್ತರ 


ರಾಜ್ಯದಲ್ಲಿ ಒಟ್ಟು 34 ಕ್ರೀಡಾ ವಸತಿ ಶಾಲೆ/ನಿಲಯಗಳಿವೆ. 1 


ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿರುವ 

ಕ್ರೀಡಾ ವಸತಿ ನಿಲಯಗಳ ವಿವರ ಇಂತಿದೆ. 

*e ಕ್ರೀಡಾ ಪಸತಿ ನಿಲಯ, ಚಾಮುಂಡಿ ವಿಹಾರ 
ಕ್ರೀಡಾಂಗಣ ಆವರಣ, ಮೈಸೂರು ಜಿಲ್ಲೆ, ಮೈಸೂರು. 

* ಕ್ರೀಡಾ ವಸತಿ ಬಿಲಯ, ಚಾಮರಾಜನಗರ ಜಿಲ್ಲಾ 
ಕ್ರೀಡಾಂಗಣ ಆವರಣ, ಚಾಮರಾಜನಗರ. 

* ಕ್ರೀಡಾ ವಸತಿ ನಿಲಯ, ಸಂತೆಮರಹಳ್ಳಿ, 
ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
* ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದ 

ಆವರಣದಲ್ಲಿರುವ ಕ್ರೀಡಾ ವಸತಿ ನಿಲಯದಲ್ಲಿ 5 ರಿಂದ 
7ನೇ ತರಗತಿವರೆಗೆ ಬಾಲಕ:ಬಾಲಕಿಯರಿಬೃರಿಗೂ 
ಪ್ರವೇಶ ನೀಡಲಾಗುತ್ತಿದ್ದು, 8ನೇ ತರಗತಿಯಿಂದ ಪದವಿ 
ಹಂತದವರೆಗೆ ಬಾಲಕಿಯರ ಕ್ರೀಡಾ ವಸತಿ ನಿಲಯ 
ಮಾತ್ರ ಇರುತ್ತದೆ. 

* ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದ 
ಆವರಣ ಮತ್ತು ಸಂತೆಮರಳ್ಲಿ ಕ್ರೀಡಾ ವಸತಿ 
ನಿಲಯಗಳಲ್ಲಿ ಬಾಲಕರಿಗೆ ಪ್ರವೇಶ ನೀಡಲಾಗಿದೆ. 
ಚಾಮರಾಜನಗರದಲ್ಲಿ 2019-200 ನೇ ಸಾಲಿನಲ್ಲಿ 
ಮಹಿಳಾ ಕ್ರೀಡಾಪಟುಗಳಿಗೆ ಪ್ರತ್ಯೇಕ ಕ್ರೀಡಾ ವಸತಿ 
ನಿಲಯ ಕಟ್ಟಿಡ ನಿರ್ಮಾಣದ ಕುರಿತು ಆಯವ್ಯಯ 
ಘೋಷಣೆ ಮಾಡಲಾಗಿದ್ದು, ಮುಂದಿನ ಕುಮ 

'ಅನೆಗೆನಳ್ಳಲಾಗುತ್ತಿದೆನ ೨೧5: ಅಣೆ ಅಳಿವ (| 
ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾ 
ವಸತಿ ನಿಲಯಗಳನ್ನು ಸ್ಥಾಪಿಸಲಾಗಿದೆ. 


ET ಕ್‌ 
EE 
p 


ಎಸ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 


ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


